ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


2. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ತ್ರಿ ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


: 576 


: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತು 


: 24.09.2020 
: ಮಾನ್ಯ ಗೃಹ ಸಚಿವರು 


@ ೫ 


ಉತ್ತರ 


ರಾಜ್ಯದಲ್ಲಿ ಡ್ರಗ್ಸ್‌ ಮಾರಾಟ ದಂಧೆ 

ವ್ಯಾಪಕವಾಗಿ ನಡೆಯುತ್ತಿದ್ದು, 
ಯುವ ಪೀಳಿಗೆ ಇದರ ಜಾಲಕ್ಕೆ 
ಬಿದ್ದು, ಜೀವನ 
ಹಾಳುಮಾಡಿಕೊಳ್ಳುತ್ತಿರುವುದನ್ನು 
ಸರ್ಕಾರ ಗಂಭೀರವಾಗಿ 
ಪರಿಗಣಿಸಿದೆಯೆ; 


ರಾಜ್ಯದಲ್ಲಿ ಡ್ರಗ್‌ 
ಗಂಭೀರವಾಗಿ ಪರಿಗಣಿಸಿರುತ್ತದೆ. 


ಪ್ರಕರಣಗಳು ವರದಿಯಾಗುತ್ತಿರುವುದನ್ನು 


ಸರ್ಕಾರವು 


ಸದರ ' ಮಾದಕ ವಸ್ತು ಮಾರಾಟ 
ದಂಧೆಯನ್ನುಪರಿಣಾಮಕಾರಿಯಾಗಿ 
ಹತ್ತಿಕ್ಕಲು ಸರ್ಕಾರ ಯಾವ 
ಯಾದ ಕ್ರಮಗಳನ್ನು ಕೈಗೊಂಡಿದೆ; 


ಮಾದಕ ವಸ್ತುಗಳ ಮಾರಾಟ, ಸಾವನ್‌ ಹಾಗೂ 'ಸಾಗಾಣೆಯನ್ನು ತೆಡೆಗಟ್ಟಲು 
ಕೈಗೊಂಡಿರುವ ಕ್ರಮಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಕಳೆದ್‌02 ವರ್ಷಗಳ ರಾಜ್ಯದಲ್ಲಿ 


ಮಾದಕ ವಸ್ತು ಮಾರಾಟ 
ಮಾಡುತ್ತಿರುವ ಎಷ್ಟು 
ಮಂದಿಯನ್ನು ಬಂಧಿಸಲಾಗಿದೆ; 


ಎಷ್ಟು ಮಂದಿಯನ್ನು ಕಾನೂನಿನಡಿ 
ಶಿಕ್ಷೆಗೆ ಒಳಪಡಿಸಲಾಗಿದೆ; 


ಫದ ಎರಡ್‌ ವರ್ಷಗಳ ರಾಜ್ಯದಲ್ಲಿ `ಮಾದಕ' ವಸ್ತು ಮಾರಾಟ 
ಮಾಡುತ್ತಿರುವ ಎಷ್ಟು ಮಂದಿಯನ್ನು ಬಂಧಿಸಲಾಗಿದೆ, ಎಷ್ಟು ಮಂದಿಯನ್ನು 
ಕಾನೂನಿನಡಿ ಶಿಕ್ಷೆಗೆ "ಒಳಪಡಿಸಲಾಗಿದೆ ಎಂಬ ಮಾಹಿತಿ ಈ ಕೆಳಕಂಡಂತಿದೆ. 


ವರ್ಷ ದಾಖಠಾಡೆT ಬಂಧಿಸಿದ | ನ್ಯಾಯಾಲ | ನ್ಯಾಯಾಲಯದಿಂದ 
ಪ್ರಕರಣಗಳ ಆರೋಪಿಗಳ | ಯದಲ್ಲಿ ಶಿಕ್ಷೆಗೊಳಗಾದ 
ಸಂಖ್ಯೆ ಸಂಖ್ಯೆ ಶಿಕ್ಷೆಯಾದ ಅಪರಾಧಿಗಳ 
ಪ್ರಕರಣಗಳ | ಸಂಖ್ಯೆ 
[ 1032 
2019 1661 
2020 2589 
(ಸೆಪ್ಪಂಬರ್‌ 
| 15 ವರೆಗೆ) 


€ ನಿಗಾ ವಹಿಸಿ7ಎನ್‌ಷ್ಪವಸ್‌ ಪ್ರಕರಣಗಳು ಜಾಮೀನು ರಹತೆ 
ಡ್ದರ್‌ನ್ನು ಬಂಧಿಸಿ ಪ್ರಕರಣಗಳಾಗಿದ್ದು, ಕೂಡಲೇ ಜಾಮೀನು ದೊರೆಯುವುದಿಲ್ಲ. 
ಬಂಧನಕ್ಕೆ ಆರೋಪಿತರನ್ನು” ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಿದ್ದು, 


ಮಾನ್ಯ ನ್ಯಾಯಾಲಯವು ನ್ಯಾಯಂಗ ಬಂಧನಕ್ಕೊಳಪಡಿಸುತ್ತದೆ. 
ತದನಂತರ” ಜಾಮೀನು ನೀಡುವಿಕೆ ವಿಷಯದಲ್ಲಿ 
ನ್ಯಾಯಾಲಯವು ವಿವೇಚನಾಧಿಕಾರವನ್ನು ಹೊಂದಿರುತ್ತದೆ. 


ವಾರದೊಳಗೆ ಜಾಮೀನಿನ ಮೇಲೆ 
ಹೊರಗೆ ಬರಲು ಕಾರಣವೇನು; 


ಮಾದಕ ವಸ್ತು ಪೆಕರಣಗಳಕ್ಲಿ 
ತ್ವರಿತ ವಿಚಾರಣೆ ನಡೆಸಿ 
ಆರೋಪಿಗಳಿಗೆ ಕಠಿಣ ಶಿಕ್ಷೆ 
ವಿಧಿಸುವಂತೆ ಮಾಡಲು 
ನ್ಯಾಯಾಲಯಗಳಿಗೆ ಮನವಿ 
ಮಾಡುವ ಯೋಚನೆ 
ಸರ್ಕಾರಕ್ಕಿದೆಯೇ? 


ಮಾದಕದ್ರವ್ಯ ಸಾಗಾಣೆ ` ಬಳ್‌ ಪತ್ತ" ಮಾರಾಟ ಪಾಕ 
ಸಂಬಂಧಿಸಿದಂತೆ, ಪ್ರಸ್ತುತ ಜಾರಿಯಲ್ಲಿರುವ ಎನ್‌ಡಿಪಿಎಸ್‌ ಕಾಯ್ದೆ 
1985 ರ ನಿಬಂಧನೆಗಳು ಕಠಿಣವಾಗಿರುತ್ತವೆ. ಪ್ರಸ್ತುತ 
ಎನ್‌ಡಿಪಿಎಸ್‌ ಪಿಐಟಿ ಕಾಯ್ದೆ-1988 ರ ನಿಬಂಧನೆಗಳಸ್ತ್ವಯ 
ರೂಡಿಗತ ಅಪರಾಧಿಗಳನ್ನು ಪ್ರತಿಬಂಧನಾತ್ಮಕ ದಸಗಿರಿ 
ಮಾಡಲಾಗುತ್ತದೆ ಹಾಗೂ ಕೆಲವು ಪ್ರಕರಣಗಳಲ್ಲಿ 
ಗೂಂಡಾಕಾಯ್ದೆಯನ್ನು ಸಹ ಅಳವಡಿಸಿಕೊಳ್ಳಲಾಗಿರುತ್ತದೆ. 


ಹ್‌ 
WES 


ಒಇ 20 ಪಿಎನ್‌ಡಿ 2020 ಈ ಬೊಮ್ಮಾಯಿ) `” 
ಸಚಿವರು 


ಅನುಬಂ 


ರಾಜ್ಯದಲ್ಲಿ ಮಾದಕ ಪದಾರ್ಥಗಳ ಮಾರಾಟ, ಸಾಗಣೆ ಮತ್ತು ಸೇವನೆಯನ್ನು ತಡೆಗಟ್ಟಲು ಸರ್ಕಾರವು 
ಈ ಕೆಛಕಂಡ ಕ: ಕ್ರಮಗಳನ್ನು ಸಹ ಕೈಗೊಂಡಿರುತ್ತದೆ. 


ರಾಜ್ಯದಲ್ಲಿ ಮಾದಕ ಪದಾರ್ಥಗಳ ವಿರುದ್ದ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿ ಸಂಬಂಧಿಸಿದವರ 
ಮೇಲೆ ಎನ್‌.ಡಿ.ಪಿ.ಎಸ್‌ ಕಾಯ್ದೆ ಅನ್ನ್ವಯ ಕಮ ಸ್ಥಗೊಳ್ಳಲಾಗುತ್ತಿದೆ. 

ವಿದ್ಯಾರ್ಥಿಗಳು ಮತ್ತು ಯುವ ಸಮೂಹವು ಫು” ವಸ್ತುಗಳ ದುಷ್ಠಟಕ್ಕೆ ಬಲಿಯಾಗದಂತೆ ಶಾಲಾ 
ಕಾಲೇಜುಗಳ ಬಳಿ ಗಸ್ತು ವಾಹನಗಳಿಂದ ವಿಶೇಷವಾಗಿ. ಗಸ್ತು ನಡೆಸಿ ಸ್ಥಳೀಯ ಪೊಲೀಸ್‌ 
ಅಧಿಕಾರಿ/ಸಿಬ್ಬಂದಿಗಳು ಆಯಾ ಶಾಖೆಗಳಿಗೆ ಹೋಗಿ ಮಾದಕ ವಸ್ತುಗಳ ದುಷ್ನರಿಣಾಮದ ಬಗ್ಗೆ ಅರಿವು 
ಮೂಡಿಸಲಾಗುತ್ತಿದೆ ಹಾಗೂ ಮಾದಕ ವಸ್ತು ಸಾಗಣೆ ಹಾಗೂ ಮಾರಾಟ ಮಾಡುವವರ ವಿರುದ್ಧ ನಿಗಾ 
ವಹಿಸಲಾಗುತ್ತಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 16 ಪಿಎನ್‌ಡಿ 2018, ದಿನಾಂಕ: 27.08.2018 ರನ್ವಯ ಶಾಲಾ 
ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಹಂತದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಗನ ತಡೆಗಟ್ಟಲು 
ವಿವಿಧ ಇಲಾಖೆಗಳ ಶಿಧಿಕಾರಿಗಳನ್ನೊ ಳಗೊಂಡಂತೆ ಸಮಿತಿಯನ್ನು ರಚೆಸಿ ಕರ್ತವ್ಯ ನಿಗಧಿಪಡಿಸಲಾಗಿದೆ. 
ಜನ ಸಾಮಾನ್ಯರಲ್ಲಿ ಮಾದಕ ವಸ್ತುಗಳ ವಿರುದ್ದ ಅರಿವು ಮೂಡಿಸುವ A ಬಿತ್ತಿ ಪತ್ರಗಳನ್ನು 
ಸಿನಿಮಾ ಮಂದಿರಗಳಲ್ಲಿ ಸ್ಥೆ ಸ್ಪೈಡ್‌ ಸೋ, ಸುದ್ದಿ ಮಾಧ್ಯಮಗಳಲ್ಲಿ ಮಾದಕ ವಸ್ತುಗಳ “ಬಳಕೆ ವಿರುದ್ಧ 
ಸಂದೇಶಗಳನ್ನು ಪ್ರಕಟಿಸುವುದು, ಹೀಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. 

2015ನೇ ಸಾಲಿನಲ್ಲಿ ಒಬ್ಬ ಅಪರಾಧಿ, 2018 ರಲ್ಲಿ ಮೂವರು ಅಪರಾಧಿಗಳ ಮೇಲೆ ಮಾದಕ ವಸ್ತುಗಳ 
ಬಳಕೆ ಹಾಗೂ ಸಾಗಾಣಿಕೆ ಪ್ರಕರಣಗಳಲ್ಲಿ ಎನ್‌.ಡಿ.ಪಿ.ಎಸ್‌. ಕಾಯ್ದೆಯ ಜೊತೆಗೆ ಗೂಂಡಾ 
ಕಾಯ್ದೆಯನ್ನು ಚಲಾಯಿಸಿ ಕ್ರಮ ಕೈಗೊಳ್ಳಲಾಗಿದೆ. 

ವಿಶ್ವ ಸಂಸ್ಥೆಯ ನಿರ್ದೇಶನದನ್ವಯ ಪ್ರತಿ ವರ್ಷ ಆಗಸ್ಟ್‌ ಮತ್ತು ಸೆಪ್ಪೆಂಬರ್‌ ಮಾಹೆಯಲ್ಲಿ ಮಾದಕ 
ವಸ್ತುಗಳ "ಮಾರಾಟ ಮತ್ತು * ಸಾಗಣೆಯನ್ನು ತಡೆಗಟ್ಟಲು ರಾಜ್ಛಾದ್ಧಂತ ವಿಶೇಷ ಕಾರ್ಯಚರಣೆ 
ಕೈಗೊಳ್ಳಲಾಗುತ್ತಿದೆ. ಈ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ 
ನಿರ್ವಬಕಂಗೆ ಮಾದಕ ವಸ್ತುಗಳ "ಸೇವನೆಯಿಂದಾಗುವ ದೈಹಿಕ/ ಆರ್ಥಿಕ/ ಸಾಮಾಜಿಕ 
ದುಷ್ನರಿಣಾಮಗಳ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. 

ಘನ ಸರ್ವೋಚ್ಚ ನ್ಯಾಯಾಲಯದ ಅವಕ ಮೇಲನವಿ ಸಂಖ್ಯೆ: 652/2012ರಲ್ಲಿ ದಿನಾಂಕ 
28/01/2016 2 ಆದೇಶದನ್ವಯ ಡಿಜಿ ಮತ್ತು ಐಜಿಪಿರವರ ಕಛೇರಿ ಸಂಖ್ಯೆ: ಅಪರಾಧ- 
6/29/ಎಸ್‌.ಎಂ.ಎಸ್‌/2016, ಔಿನಾಂಕ: 25/04/2016 ರಲ್ಲಿ ಮಾದಕ ವಸ್ತುಗಳ ಜಪ್ಪಿ ಸಂಗಹಣೆ 
ಮತ್ತು ವಿಲೇವಾರಿ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ವಿವರಗಳನ್ನು ಎಲ್ಲಾ ಘಟಕಾಧಿಕಾರಿಗಳಿಗೆ 
ನೀಡಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಹೆಚ್‌.ಡಿ. 01 ಪಿಎನ್‌ಡಿ 2019, ದಿನಾಂಕ: 30/01/2020 ರಲ್ಲಿ 
ಪೊಲೀಸ್‌ ಆಯುಕ್ತರು, ಜೆಂಗಳೂರು ನಗರ ಮತ್ತು ವಲಯ ಪೊಲೀಸ್‌ ಮಹಾ ನಿರೀಕ್ಷಕರುಗಳಿಗ 
ಪಿ.ಐ.ಟಿ. ಎನ್‌.ಡಿ.ಪಿ.ಎಸ್‌. ಕಾಯ್ದೆ, 1988ರ ಕಲಂ 3()ರಡಿಯಲ್ಲಿ ಮುಂಜಾಗೃತ ಕ್ರಮವಾಗಿ ರೂಢಿಗತ 
ಅಪರಾಧಿಗಳನ್ನು ಬಂಧಿಸಲು ಅಧಿಕಾರ ನೀಡಲಾಗಿದೆ. 


okokok 


